ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


: ಶ್ರೀ ಕಟ ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ 


1042 (2) 


10.03.2021. 


: ಮಾನ್ಯ ಪಶುಸಂಗೋಪನೆ ಸಚಿವರು. 


್‌ತ್ತಕಗಳು 


ರಾಜ್ಯದಲ್ಲಿ ಜಾನುವಾರು ಗಣತಿಯನ್ನು 
ಯಾವಾಗ ಮಾಡಲಾಗಿದೆ. (ವಿವರ 
ನೀಡುವುದು). 


| ಆಕಾದುರೆಗಳು ಮತ್ತು ಸಣ್ಣ ಕುದುರೆಗಳು, ಹೇಸರಗತ್ತೆಗಳು, ಕತ್ತೆಗಳು, 


ರಾಜ್ಯದಲ್ಲಿ 20ನೇ ಜಾನುವಾರು ಗಣತಿಯನ್ನು ಪ್ರತಿ 5 ವರ್ಷಗಳಿಗೊಮ್ಮೆ 
ಕೈಗೊಳ್ಳಲಾಗುತ್ತಿದ್ದು, ಕೇಂದ್ರ ಸರ್ಕಾರದ ಮಾರ್ಗದರ್ಶನದನ್ನಯ 20 ನೇ 
ಜಾನುವಾರು ಗಣತಿಯನ್ನು 209 ರಲ್ಲಿ ನಡೆಸಲಾಗಿದೆ. 
ಜಾನುವಾರುಗಳ ಮಾಹಿತಿಯು ಈ ಕೆಳಕಂಡಂತಿರುತ್ತದೆ. 


ಕ್ರಸಂ ವವರ ಸಂಖ್ಯೆ 

1 ಪನಗಳು 8469004 
[2 | ಎಮ್ಮೆಗಳು 2984560 
3 ಕುರಿಗಳು 11050728 
14 | ಮೇಕೆಗಳು 6169392 
5 ಹಂದಿಗಳು 323836 
6 ಇತರೇ 1333956 
{7 ಒಟ್ಟು ಜಾನುವಾರುಗಳು 30331476 
8 : ಕುಕ್ಕುಟಗಳು | 59494081 


ಒಂಟೆಗಳು, ನಾಯಿಗಳು. ಮೊಲಗಳು ಮತ್ತು ಆನೆಗಳು). 


ಹೊಸ ನ್‌್‌ ಸಂಖ್ಯೆಗೆ | 
| ಅನುಗುಣವಾಗಿ ಹೆಚ್ಚುವರಿಯಾಗಿ | 
ಬೇಕಾಗಿರುವ ಆಸ್ಪತ್ರೆಗಳನ್ನು 

ಮಂಜೂರು ಮಾಡಲಾಗಿದೆಯೇ; 


ಈಗಾಗಕಾ್‌ ಜಾನುವಾರುಗಳ ಸಂಖ್ಯೆಗೆ `ಆನುಗುಣವಾಗಿ 
ಪಶುವೈದ್ಯಕೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಹೆಚ್ಚುವರಿಯಾಗಿ 
ಆಸತ್ರೆಗಳ ಮಂಜೂರಾತಿಯ ಅವಶ್ಯಕತೆ ಇರುವುದಿಲ್ಲ. 


ಈ ಆಸ್ಪತ್ರೆಗಳಲ್ಲಿ ವೈದ್ಯರ ನೇಮಕಾತಿ ಮಾಡುವ | ಪೆಶುಪಾಲನಾ ಮತ್ತು ಪೆಶುವೈದ್ಯಕೀಯ ಸೌವಾ ಇಲಾಖೆಯಲ್ಲಿ 


ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 
(ವಿವರ ನೀಡುವುದು) | 


' ಖಾಲಿ ಇರುವ ಮುಖ್ಯ ಪಶುವೈದ್ಯಾಧಿಕಾರಿ (ಆಡಳಿತ) ಹಾಗೂ 
ಮುಖ ಪಶುವೈದ್ಯಾಧಿಕಾರಿ ಮತ್ತು ಹಿರಿಯ ಪಶುವೈದ್ಯಾಧಿಕಾರಿಗಳ 
ಖಾಲಿ ಹುದ್ದೆಗಳನ್ನು ಹಂತ ಹಂತವಾಗಿ ಪಶುವೈದ್ಯಾಧಿಕಾರಿ 


ಯಾವಾಗ ನೇಮಕಾತಿ ಮಾಡಲಾಗುವುದು? 


ಹುದ್ದೆಯಿಂದ ಕಾಲಮಿತಿ ಪದೋನ್ಸಶಿ/ಮುಂಬಡ್ತಿ ಮುಖಾಂತರ 
| ತುಂಬಲು ಕ್ರಮವಹಿಸಲಾಗಿದೆ. ' 


| ಹಾಗೆಯೇ ಇಲಾಖೆಯಲ್ಲಿ ಖಾಲಿ ಇರುವ 639 


ಪಶುವೈದ್ಯಾಧಿಕಾರಿ ಹುದ್ದೆಗಳನ್ನು ವಿಶೇಷ ನೇಮಕಾತಿ ನಿಯಮಗಳ 
| ಮುಖಾಂತರ ಭರ್ತಿ ಮಾಡುವ ಪ್ರಸ್ತಾವನೆಗೆ ಪ್ರಸ್ತುತ ಆರ್ಥಿಕ 
ನಿರ್ಬಂಧಗಳ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯು ಸಹಮತಿ 
ನೀಡಿರುವುದಿಲ್ಲ. 

ಆದುದರಿಂದ, ಆರ್ಥಿಕ ಇಲಾಖೆಯ ಮುಂದಿನ 
ಆದೇಶದವರೆಗೂ ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ 
ಮುಂದೂಡಲಾಗಿರುತ್ತದೆ. 


ಮುಂದುವರೆದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಿಸಿದಂತೆ 
ಅನುಚ್ಛೇಧ 371 (ಜೆ) ರಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ 
ಇರುವ 6 ಪಶುವೈದ್ಯಾಧಿಕಾರಿ ಹುದ್ದೆಗಳನ್ನು, 32 ಪಶುವೈದ್ಯಕೀಯ 
ಪರೀಕ್ಷಕರ ಹುದ್ದೆಗಳನ್ನು 83 ಪಶುವೈದ್ಯಕೀಯ ಸಹಾಯಕರ 
ಹುದ್ದೆಗಳನ್ನು ಭರ್ತಿ ಮಾಡಲು ವಿಶೇಷ ನೇಮಕಾತಿ ನಿಯಮಗಳನ್ನು 
ರಚಿಸಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಆದರೆ, 
ದಿನಾಂಕ:06.07.2020 ರ ಸುತ್ತೋಲೆಯಲ್ಲಿ ಆರ್ಥಿಕ ಇಲಾಖೆಯು 
ಆರ್ಥಿಕ ನಿರ್ಬಂಧಗಳ ಹಿನ್ನೆಲೆಯಲ್ಲಿ 2020-21ನೇ ಸಾಲಿನ ಆರ್ಥಿಕ 
ವರ್ಷದಲ್ಲಿ ಕಲ್ಯಾಣ-ಕರ್ನಾಟಕ ಭಾಗದ ಹುದ್ದೆಗಳು ಹಾಗೂ ಬ್ಯಾಕ್‌ 
ಲಾಗ್‌ ಹುದ್ದೆಗಳು ಸೇರಿದಂತೆ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳನ್ನು 
ಭರ್ತಿ ಮಾಡುವುದನ್ನು ಮುಂದಿನ ಆದೇಶದವರೆಗೆ 
ತಡೆಹಿಡಿಯುವಂತೆ ತಿಳಿಸಿದರ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿ 
ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿತ್ತು. 


ಪ್ರಸ್ತುತ ದಿನಾಂಕ:24.02.2021 ರಲ್ಲಿ ಆರ್ಥಿಕ ಇಲಾಖೆಯು 
ನೇಮಕಾತಿ ಪೂರ್ವ ಪ್ರಕ್ರಿಯೆಗಳನ್ನು ಮುಂದುವರೆಸಲು ಸಹಮತಿ 
ನೀಡಿದ್ದು, ಅದರಂತೆ, ನೇಮಕಾತಿ ಪೂರ್ವ ಪ್ರಕ್ರಿಯೆಗಳನ್ನು 
ಪ್ರಾರಂಭಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಪಸಂಮೀ ಇ-75 ಸಲೆವಿ 2021 


ಪ್ರಭು ಬಿ.'ಚ್ಲಾಣ್‌ 
ಪಶುಸಂಗೋಪನೆ ಸಚಿವರು 


